ಕರ್ನಾಟಿಕ ವಿಧಾನ ಪರಿಷತ್‌ 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2. ಸದಸ್ಯರ ಹೆಸರು 


3). ಉತ್ತರಿಸುವ ದಿನಾಂಕ 
4. ಉತ್ತರಿಸುವ ಸಚಿವರು 


442 

ಶ್ರೀ ಪಿ.ಆರ್‌.ರಮೇಶ್‌(ನಾಮವಿರ್ದೇಶನ 
ಹೊಂದಿದವರು) 

04.02.2021 

ಮಾನ್ಯ ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು 


ಕ್ರ.ಸಂ 


ಪ್ರಶ್ನೆ 


ಉತ್ತರ 


ಈ] 


2019-20ರ ಸ್ಥಳೀಯ ಶಾಸಕರ 
ಪ್ರದೇಶಾಭಿವೃದ್ಧಿ ನಿಧಿಯ 
ಅನುದಾನದಲ್ಲಿ ನಿಯಮದಂತೆ ರೂ.200 
ಕೋಟಿ ಬಿಡುಗಡೆ ಆಗಬೇಕಾಗಿದ್ದು, ಕೇವಲ 
ರೂ.50 ಲಕ್ಷಗಳು ಮಾತ್ರ ಬಿಡುಗಡ 
ಆಗಿರುವುದು ಸರ್ಕಾರದ" ಗಮನಕ್ಕೆ 
ಬಂದಿದೆಯೇ; (ವಿವರ ನೀಡುವುದು) 


ಮಾತ್ರ ಜಮೆಯಾಗಿರುತ್ತದೆ 


ಹೌದು 


2019-20ನೇ ಸಾಲಿನಲ್ಲಿ ಎರಡು ಕಂತಿಗಳ ಅನುದಾನ 
ಬಿಡುಗಡೆಯಾಗಿದ್ದು, ಮೊದಲನೆಯ ಕೆಂತಿನ 
ಅನುದಾನ ಪ್ರತಿ ಕೇತ್ರಕ್ಕೆ ರೂ.5000 ಲಕ್ಷಗಳು 
ಬಿಡುಗಡೆ ಮಾಡಲಾಗಿದೆ. ಎರಡನೆಯ ಕಂತಿನ 
ಅನುದಾನ ಎಸ್‌.ಸಿ.ಪಿ!ಟಿ.ಎಸ್‌.ಪಿ ಅನುದಾನ ಮಾತ್ರ 
ಐಲ್ಲಾ ಕ್ಷೇತ್ರಗಳಿಗೂ ಬಿಡುಗಡೆ ಮಾಡಲಾಗಿದೆ. 

ಬಿಡುಗಡೆಯಾದ ಎರಡನೆಯ ಕಂತಿನ ಎಸ್‌.ಸಿ.ಪಿ! 
ಟಿ.ಎಸ್‌.ಪಿ ಅನುದಾನವನ್ನು ಬೆಂಗಳೂರು ನಗರ 
ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ ನಿಗದಿತ 
ಕಾಲವಧಿಯಲ್ಲಿ ಜಮೆ ಮಾಡಿಕೊಳ್ಳದೆ ಲ್ಯಾಪ್ಸ್‌ 
ಮಾಡಿರುತ್ತಾರೆ. ಆದರಿಂದ ತಲಾ ರೂ.50.00 ಲಕ್ಷಗಳು 


(ಆ) 


ಸದರಿ ಬಾಕಿ ಅನುದಾನ ಬಿಡುಗಡೆಯ 
ವಿಳಂಬತೆಯಿಂದ ಹಲವು ಸಾರ್ವಜವಿಕ 


ಕಾಮಗಾರಿಗಳ ಪುಗತಿ 
ಕುಂರಿತವಾಗಿರುವಪುದು ಸರ್ಕಾರದ 
ಗಮನಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ವಿಳಂಬ ತೆಪ್ಪಿಸಲು ಸರ್ಕಾರದ 


ಕ್ರಮವೇನು;(ವಿವರ ನೀಡುವುದು) 


ಹೌದು. 


ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು 
ಮಾಡಿಕೊಂಡಿರುವ ಎಸ್‌.ಸಿ.ಪಿ/ ಟೆ.ಎಸ್‌.ಪಿ 
ಅನುದಾನವನ್ನು ಬಿಡುಗಡೆ ಮಾಡಲು ಆರ್ಥಿಕ 
ಇಲಾಖೆಯನ್ನು ಕೋರಲಾಗಿದ್ದು ಆರ್ಥಿಕ ಇಲಾಖೆಯು 
ಲ್ಯಾಖ್ಟ್‌ ಆಗಿರುವ ಅನುದಾನವನ್ನು ಬಿಡುಗಡೆಗೊಳಿಸಲು 
ಅವಕಾಶವಿಲ್ಲವೆಂದು ದಿನಾ೦ಕ:8.12.2020ರ 
ಹಿಂಬರಹದಲ್ಲಿ, ತಿಳಿಸಿರುತ್ತಾರೆ. 


ಲ್ಯಾಪ್ಸ್‌ 


ಲಭ್ಯವಿರುವ ಅನುದಾನದಲ್ಲಿ ಶೇಕಡ 75 ರಷ್ಟು ವೆಚ್ಚ 
ಭರಿಸಿದ ನಂತರ ಉಳಿದ. ಅನುದಾನ ಬಿಡುಗಡೆ 
ಮಾಡಲಾಗುವುದು. ಈ ಕುರಿತು ದಿನಾಂ೦ಕ:04.02.2020 
ರಂದು ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಸರ್ಕಾರದ 
ಮುಖ್ಯ ಕಾರ್ಯದರ್ಶಿಯವರು 
ದಿನಾಂಕ:23.06.2020ರ೦ಂದು ಪತ್ರ ಮೂಲಕ ತಲಾ 
ರೂ.೭00 ಕೋಟಿಗಳ ಅನುದಾನಕ್ಕೆ ಶ್ರಿಯಾ ಯೋಜನೆ" 
ರೂಪಿಸಲು ಹಾಗೂ ಕಾಮಗಾರಿಗಳ ಪ್ರಗತಿಯ ವೇಗವನ್ನು 


ಹೆಚ್ಚಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿರುತ್ತಾರೆ. 


ಚ್‌ 


2019-2020ರ ಸ್ಥಳೀಯ ಶಾಸಕರ 
ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿನ ಪೂರ್ಣ 
ಅನುದಾನ ಬಿಡುಗಡೆಯಾಗದೇ 


ಇರುವುದಕ್ಕೆ ಕಾರಣಗಳೇನು ಮತ್ತು ಬಾಕಿ 
ಉಳಿದಿರುವ ಅನುದಾನದ ಬಿಡುಗಡೆಗೆ 
ಸರ್ಕಾರದ ಕ್ರಮಗಳೇನು? (ವಿವರ 
ನೀಡುವುದು) RS 


2019-20ನೇ ಸಾಲಿನಲ್ಲಿ ಈಗಾಗಲೇ ಎರಡು ಕೆಂತಿಗಳ 
ಅನುದಾನ ಬಿಡುಗಡೆಯಾಗಿದ್ದು, ಇದರಲ್ಲಿ ಮೊದಲನೆಯ 
ಕಂತಿನಅನುದಾನ ಎಲ್ಲಾ ಶಾಸಕರುಗಳಿಗೆ ಎರಡನೆಯ 
ಕಂತಿನ ಅನುದಾನದಲ್ಲಿ ಎಸ್‌.ಸಿ.ಪಿ/ಟೆ.ಎಸ್‌.ಪಿ 
ಅನುದಾನವನ್ನು ಮಾತ್ರ ಎಲ್ಲಾ ಶಾಸಕರುಗೆಳಿಗೆ ಬಿಡುಗಡೆ 
ಮಾಡಲಾಗಿದೆ. ಮೂರು ಮತ್ತು ನಾಲ್ಕನೆಯ ಕಂತಿನ 
ಅನುದಾನ ಬಿಡುಗಡೆಯಾಗದೆ ಇರಲು ಜಿಲ್ಲಾಧಿಕಾರಿಗಳ 
ಪಿ.ಡಿ.ಖಾತೆಯಲ್ಲಿ ಆರಂಭಿಕ ಶಿಲ್ಬು ಹಾಗೂ 
ಬಿಡುಗಡೆಯಾದ ಅನುದಾನ ಸೇರಿ ಒಟ್ಟಾರೆ ಲಭ್ಯವಿದ್ದ 
ಅಸುದಾನದಲ್ಲಿ ಶೇ 75 ರಷ್ಟು ಪೆಚ್ಚವಾಗದ ಕಾರಣ 


ಉಳಿದ ಕಂತುಗಳ ಅನುದಾನವನ್ನು 
ಬಿಡುಗಡೆಗೊಳಿಸಲಾಗಿರುವುದಿಲ್ಲ. ಪ್ರಸ್ತುತ ಉಳಿದ 
ಕಂತುಗಳ ಅನುದಾನವನ್ನು ಬಿಡುಗಡೆ 
ಮಾಡಲಾಗುವುದು. 
ಸಂಖ್ಯೆ: ಪಿಡಿಎಸ್‌ 12 ಕೆಎಲ್‌ಎಸ್‌ 2021 
| (ೆ.ಸಿ.ನಾರಾಯಣಗೌಡ), 
ಸಚಿವರು, 


ಯೋಜನೆ, ಕಾರ್ಯಕಶುಮ ಸಂಯೋಜನೆ: 
ಮತ್ತು ಸಾಂಖ್ಯಿಕ ಇಲಾಖೆ. 


